ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 690 
ಉತ್ತರಿಸಬೇಕಾದ ದಿನಾ೦ಕ 17.12.2021 
ಸದಸ್ಯರ ಹೆಸರು : ಶ್ರೀಸಿ.ಎಂ.ಇಬ್ರಾಹಿಂ, 
(ಬಿಧಾನಸಭಾಕ್ಲೇತ್ರದಿಂದ ಚುನಾಯಿತರಾದವರು) 
ಉತ್ತರಿಸುವ ಸಚಿವರು 2 ಮಾನ್ಯರೇಷ್ಠೆ ಯುವ ಸಬಲೀಕರಣ - 
ಪ್ರ. | ಪ್ರಶ್ನೆ ಉತ್ತರ | 
ಸಣ. | \ | 
—————— p 
ಅ | ರಾಜ್ಯದಲ್ಲಿ ತಳೆದ ಮೂರು | ರಾಜ್ಯದಲ್ಲಿ ಕಳೆದ ಮೂರು ವರ್ಷಗಳಿಂದ | 
ವರ್ಷಗ ಗಳಿಂದ ಕ್ರೀಡಾಭಿವ್ಯದ್ಧಿಗೆ | ಕ್ರೀಡಾಭಿವ್ಯಬ್ಧಿಗೆ ಕೈಗೊಂಡಿರುವ | 
ಕೈಗೊಂಡಿರುವ ಯೋಜನೆಗಳು | ಯೋಜನೆಗಳ ವಿವರಗಳನ್ನು ಅನುಬಂಧ-1 | 
| ಯಾಪುವು; ಸಂಪೂರ್ಣ ಮಾಹಿತಿ | ರಲ್ಲಿ ನೀಡಲಾಗಿದೆ... ನ 
ನೀಡುವುದು) | 
ಆ | ಸದರಿ ಯೋಜನೆಗಳಿಗೆ ಮೀಸಲಿಟ್ಟ ಸದರಿ ಯೋಜನೆಗಳಿಗೆ ಕಳೆದ ಮೂರು | 


ಅನುದಾನ ಅನುದಾನ ಮತ್ತು | ವರ್ಷಗಳಲ್ಲಿ ಮೀಸಲಿಟ್ಟ ಮ 
ಬಿಡುಗಡೆ ಮಾಡಿರುವ | ಮತ್ತು ಬಿಡುಗಡೆ ಮಾಡಿರುವ ಅನುದಾನದ 


ಅನುದಾನವೆಷ್ಟು; (ಹ್ರೀಡೆವಾರು | ವಿವರವನ್ನು ಅಮುಬಂಧ-2ರಲ್ಲಿ 
ಮಾಹಿತಿ ನೀಡುವುದು) ' ವೀಡಲಾಗಿದೆ. ಕ್ರೀೀಡೆವಾರು ಯಾವುದೇ 


ಅಮುದಾನ ಬಿಡುಗಡೆ ಮಾಡುವುದಿಲ್ಲ. 


ಕಳೆದ ಮೂರು ವಷ ಗಳಲ್ಲಿ ಸರ್ಕಾರವು ' 
ಆಯೋಜಿಸಿರುವ - ಕ್ರೀಡಾಕೂಟಗಳ: 
ವಿವರವನ್ನು ಅಮುಬಂಧ-3' "ರಲ್ಲಿ 
ನೀಡಲಾಗಿದೆ. ಕೂ 


ತಳೆದ " ಮೂರು: ವರ್ಷಗಳಲ್ಲಿ 
ಸರ್ಕಾರವು ಆಯೋಜಿಸಿರುವ 
ಪ್ರೀಡೆಗಳಾವುವು? (ಸಂಪೂರ್ಣ 
ಮಾಹಿತಿ ಒದಗಿಸುವುದು) 


ಪೈಎಸ್‌ಡಿ/ಇಬಿಬಿ/195/2021 ತ 
ME 
/ a 
(ಡಾ. ನಾರಾಯಣಗೌಡ) 


ರೇಷ್ಮೆ, ಯುವ ಸಬಲೀಕರಣ ಮತ್ತು 
ಕ್ರೀಡಾ ಸಚಿವರು. 


೨ಬ೦ಧ-೦1 


ಯುವ ಸಬಲೀಕರಣ ಮತು ಕೀಡಾ ಇಲಾಖೆ 


ರಾಜ್ಯ ಸರ್ಕಾರವು ಕಳೆದ ಮೂರು ವರ್ಷಗಳಿಂದ ಕ್ರೀಡಾಭಿವೃದ್ದಿಗೆ ಕೈಗೊಂಡಿರುವ ಕ್ರಮಗಳ 
ವಿವರಗಳು ಈ ಕೆಳಕಂಡಂತಿದೆ. 


* ನಗದು ಪುರಸ್ಹಾರ: ರಾಷ್ಟ್ರೀಯ ಮತ್ತು ಅಂತರಾಷ್ಟ್ರೀಯ ಮಟ್ಟದ ಕ್ರೀಡಾಕೂಟಗಳಲ್ಲಿ 
ಭಾಗವಹಿಸಿ ವಿಜೇತರಾದ ಕ್ರೀಡಾಪಟುಗಳಿಗೆ ನಗದು ಪುರಸ್ಕಾರವನ್ನು ನೀಡಲಾಗುತ್ತಿದೆ. 

* ಏಕಲವ್ಯ ಪ್ರಶಸ್ತಿ : ರಾಷ್ಟ್ರೀಯ ಮತ್ತು ಅಂತರಾಷ್ಟ್ರೀಯ ಮಟ್ಟದಲ್ಲಿ ರಾಜ್ಯವನ್ನು 
ಪ್ರತಿನಿಧಿಸಿ ಸಾಧನೆ ಮಾಡಿದ ಕ್ರೀಡಾಪಟುಗಳಿಗೆ ಏಕಲವ್ಯ ಪ್ರಶಸ್ತಿ ನೀಡಲಾಗುವುದು. 

*° ಜೀವಮಾನ ಸಾಧನೆ ಪುಶಸ್ತಿ : ರಾಷ್ಟ್ರೀಯ ಮತ್ತು ಅಂತರಾಷ್ಟೀಯ ಮಟ್ಟದ 
ಕ್ರೀಡಾಪಟುಗಳಿಗೆ ತರಬೇತಿ ನೀಡಿದ ರಾಜ್ಯದ ತರಬೇತುದಾರರಿಗೆ ಅವರ ಜೀವಮಾನ 
ಸಾಧನೆಗೆ ಪ್ರಶಸ್ತಿ ನೀಡಲಾಗುವುದು. 

* ಕರ್ನಾಟಕ ಕ್ರೀಡಾರತ್ನ ಪ್ರಶಸ್ತಿ: ದೇಸೀ ಗ್ರಾಮೀಣ ಕ್ರೀಡೆಗಳಲ್ಲಿ ವಿಶೇಷ ಸಾಧನೆ ಮಾಡಿದ 
ರಾಜ್ಯದ ಗ್ರಾಮೀಣ ಕ್ರೀಡಾಪ್ರತಿಭೆಗಳಿಗೆ ಕರ್ನಾಟಿಕ ಕ್ರೀಡಾರತ್ನ ಪ್ರಶಸ್ತಿ ಹಾಗೂ ನಗದನ್ನು 
ನೀಡಿ ಗೌರವಿಸಲಾಗುವುದು. 

*e ಶೈಕ್ಷಣಿಕ ಶುಲ್ಲ ಮರುಪಾವತಿ : ರಾಷ್ಟ್ರೀಯ ಮತ್ತು ಅಂತರಾಷ್ಟ್ರೀಯ ಮಟ್ಟದಲ್ಲಿ 
ರಾಜ್ಯದಿಂದ ಪ್ರತಿನಿಧಿಸಿ ಸಾಧನೆ ಮಾಡಿದ ಕ್ರೀಡಾಪಟುಗಳಿಗೆ ಶೈಕ್ಷಣಿಕ ಶುಲ್ಕ ಮರು ಪಾವತಿ 
ಮಾಡಲಾಗುತ್ತಿದೆ. | 

* ಸಪ್ಲೀಡಾ ವಿದ್ಯಾರ್ಥಿ ವೇತನ: ರಾಜ್ಯಮಟ್ಟದಲ್ಲಿ ಪದಕ ವಿಜೇತರಾಗಿ ರಾಷ್ಟ್ರೀಯ ಮಟ್ಟದಲ್ಲಿ 
ಸಾಧನೆ ಮಾಡಿದ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ರೂ.10,000/- ವಿದ್ಯಾರ್ಥಿ ವೇತನ ನೀಡಿ 
ಪ್ರೋತ್ಸಾಹಿಸಲಾಗುತ್ತಿದೆ. 

* ಪರಿಶಿಷ್ಠ ಜಾತಿ ಮತ್ತು ಪಂಗಡದ ಸಾಧಕ ಕ್ರೀಡಾಪಟುಗಳಿಗೆ ವಿಶೇಷ ನಗದು ಪುರಸ್ಕಾರ 
ವಿತರಿಸಲಾಗುತ್ತಿದೆ. ಅಂತರ-ರಾಷ್ಟೀೀಯ, ರಾಷ್ಟೀಯ ಮತ್ತು ರಾಜ್ಯಮಟ್ಟಿದ 
ಕ್ರೀಡಾಕೂಟಗಳ ಪದಕ ವಿಜೇತರಿಗೆ ಕ್ರಮವಾಗಿ ತಲಾ ರೂ.5.00, 3.00 ಮತ್ತು 1.00 ಲಕ್ಷಗಳ 
ನಗದು ಪುರಸ್ಕಾರ ನೀಡಲಾಗುತ್ತಿದೆ. 

° ಅಂತರಾಷ್ಟೀಯ/ ರಾಷ್ಟೀಯ ಮಟ್ಟದಲ್ಲಿ ಸಾಧನೆ ಮಾಡಿದ ಕ್ರೀಡಾಪಟುಗಳಿಗೆ ಸ್ನ್ಥಯಂ 
ಉದ್ಯೋಗ ಕೈಗೊಳ್ಳಲು ಜಿಮ್‌ ಸಾಮಗ್ರಿಗಳನ್ನು ನೀಡಲಾಗುತ್ತಿದೆ. 

* ಕ್ರೀಡಾ ವಸತಿ ಶಾಲೆ! ನಿಲಯಗಳಲ್ಲಿ ಪ್ರವೇಶ ಪಡೆಯುವ ಪ್ರತಿಭಾವಂತ ಯುವ 
ಕ್ರೀಡಾಪಟುಗಳಿಗೆ ಉಚಿತ ಊಟೋಪಹಾರ, ವಸತಿ, ಕ್ರೀಡಾ ತರಬೇತಿ ಮತ್ತು ಕ್ರೀಡಾ 
ಸಮವಸ್ತ್ರ ಒದಗಿಸಲಾಗುತ್ತಿದೆ. ದೈಹಿಕ ಕ್ಷಮತಾ ಪರೀಕ್ಷೆಗಳಲ್ಲಿ ಹಾಗೂ ಕ್ರೀಡಾ ಕೌಶಲ್ಯ 
ಪರೀಕ್ಷೆ ಆಧಾರಿತವಾಗಿ 5ನೇ ತರಗತಿ ಮೇಲ್ಪಟ್ಟ ಕ್ರೀಡಾಪಟುಗಳಿಗೆ ಆಯ್ಕೆ ಪ್ರಕ್ರಿಯೆ ನಡೆಸಿ, 
ಪ್ರವೇಶಾವಕಾಶ ಕಲ್ಪಿಸಲಾಗುತ್ತಿದೆ. 

* ಕಸೀಡಾ ಮೂಲಭೂತ ಸೌಕರ್ಯಗಳ ಸೃಜನೆ: ಯುವ ಸಬಲೀಕರಣ ಮತ್ತು ಕ್ರೀಡಾ 
ಇಲಾಖೆಯ ನಿವೇಶನಗಳಲ್ಲಿ ಕ್ರೀಡಾ ಮೂಲ ಸೌಕರ್ಯಗಳನ್ನು ಸೃಜಿಸುವ ಮೂಲಕ 
ಕ್ರೀಡಾಪಟುಗಳ ಕ್ರೀಡಾ ತರಬೇತಿಗೆ ಉತ್ತೇಜನ ನೀಡಲಾಗುತ್ತಿದೆ. 


ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಗೆ ಕಳೆದ 3 ವರ್ಷಗಳಲ್ಲಿ ಯೋಜ 


೦-2 
ನೆಗಳಿಗೆ ಮೀಸಲಿಟ್ಟ ಅನುದಾನ ಮತು ಬಿಡುಗಡೆ ಮಾಡಿರುವ ಅನುದಾನದ 


€ 
ವಿ 


2204-00-102-2-03 ರಾಜ್ಯ / ರಾಷ್ಟ ಮಟ್ಟದ 
ಕ್ರೀಡೆಗಳಲ್ಲಿ ಭಾಗವಹಿಸಿದ ಪ್ರೌಢ ಶಾಲಾ 
ವಿದ್ಯಾರ್ಥಿಗಳಿಗೆ ಉತ್ತೇಜಿತ ವಿದ್ಯಾರ್ಥಿ ವೇತನ. 


059 ಇತರೇ ಖರ್ಚು. ಅ. ಯುವಜನೋತ } 


117 ವಿದ್ಯಾರ್ಥಿ ವೇತನ ಮತ್ತು ಪ್ರೋತ್ಸಾಕಪ 


400.00 700.00 


015 ಕ್ರೀಡಾ ಚಟುವಟಿಕೆಗಳಿಗೆ ಪ್ರೋತ್ಸಾಹ 015 (ಸಗದು 
|ಪುಶಸಿ) ಪೂರಕ ವೆಚ್ಚಗಳು 


700.00 
1100.00 


400.00 
2160.00 


400.00 
2000.00 


2204-00-104-0-25 051 ಸಾಮಾನ್ಯ ವೆಚ್ಚಗಳು, 
ಕ್ರೀಡಾ ಶಾಲೆ ಮತ್ತು ನಿಲಯಗಳು 


2000.00 2160.00 1700.00 1700.00 705.00 705.00 


| 4 |2204-00-789-0-01 422 ವಿಶೇಷ ಘಟಕ ಯೋಜನೆ 1812.00 1812.00 1178.00 1178.00 1000.00 
5 |[2204-00-796-0-01 423 ಗಿರಿಜನ ಉಪಯೋಜನೆ 734.00 734.00 559.00 559.00 500.00 500.00 


' ಒಟ್ಟು 2546.00 2546.00 1737.00 1737.00 2000.00 2000.00 


MM 132, ರಾಜ್ಯ ಮಟ್ಟದ ಕ್ರೀಡಾಂಗಣ 2000.00 4750.00 1750.00 1250.00 1250.00 
ನಿರ್ಮಾಣ ; | 


N 386 ಬಂಡವಾಳ ವೆಚ್‌ 1500.00 1211.80 1900.00 2750.00 640.00 640.00 


422 ಪರಿಶಿಷ್ಟ ಜಾತಿ ಉಪಯೋಜನೆ 80.00 80.00 48.00 
423 ಗಿರಿಜನ ಉಪಯೋಜನೆ 20.00 20.00 12.00 12.00 
| 1311.00 | 6750.00 4600.00 1950.00 1950.00 


3600.00 


ಅಮುಬ೦ಧ- 03 
ಕಳೆದ ಮೂರು ವರ್ಷಗಳಲ್ಲಿ ಸರ್ಕಾರದ ಅನುದಾನದ ಮೂಲಕ ಆಯೋಜಿಸಿರುವ ಪ್ರಮುಖ ಕ್ರೀಡಾಕೂಟಗಳ ವಿವರ 


2020-21 


ರಾಜ್ಯಮಟ್ಟಿದ ರಾಜ್ಯ ಸರ್ಕಾರಿ ನೌಕರರ 
ಕ್ರೀಡಾಕೂಟ, 
[ದಿನಾ೦ಕ: 22-10-2021 ರಿ೦ದ 24-10-2021ರವರೆಗೆ 


ದಸರಾ ಸಿಎಂ ಕ್ರೀಡಾಕೂಟ 
[ದಿನಾಂಕ 29-09-2019 ರಿಂದ 04-10-2019 ರವದೆಗೆ 
ಮೈಸೂರಿನಲ್ಲಿ] 


ದಸರಾ ಸಿಎಂ ಕಪ್‌ ಕ್ರೀಡಾಕೂಟ 
[ದಿನಾ೦ಕ 10-10-2018 ರಿ೦ದ 16-10-2018 ರವೆಗೆ 
ಮೈಸೂರಿನಲ್ಲಿ ] 


ಪೀಬಾ ಏಷ್ಯಾ 18 ವರ್ಷದೊಳಗಿನ ಮಹಿಳೆಯರ ಫೀಭಾ ಏಷ್ಯಾ ಸೀನಿಯರ್‌ ಮಹಿಳೆಯರ 
ಬಾಸೈಟ್‌ಬಾಲ್‌ ಪಂದ್ಯಾವಳಿ ಬಾಸ್ಕೆಟ್‌ಬಾಲ್‌ ಪಂದ್ಯಾವಳಿ 
(ದಿನಾ೦ಕ 28-10-2018 ರಿಂದ 04-11-2018 ರವರೆಗೆ [ದಿನಾ೦ಕ 24-09-2019 ರಿಂದ 29-09-2019 ರವರೆಗೆ 


ಬೆಂಗಳೂರಿನಲ್ಲಿ] 
3ನೇ ಹಾಕಿ ಇಂಡಿಯಾ 5-ಏ ಸೈಡ್‌ ಸೀನಿಯರ್‌ 
ರಾಷ್ಟೀಯ ಪಂದ್ಯಾವಳಿ 
[ದಿನಾ೦ಕ 18-09-2018 ರಿಂದ 23-09-2018 ರವರೆಗೆ 
ಬೆಂಗಳೂರಿನಲ್ಲಿ] 
ಮಿನಿ ಒಲಿಂಪಿಕ್ಸ್‌ ಗೆಳಮ್ಸ್‌-2019 


ಬೆಂಗಳೂರಿನಲ್ಲಿ ] 
ಏಷ್ಯನ್‌ ಟೂರ್‌ 10 ಆರ್‌ಇಡಿ ಸ್ನೂಕರ್‌ ಪಂದ್ಯಾವಳಿ 

| ದಿನಾ೦ಕ 24-04-2019 ರಿ೦ದ 25-04-2019 ರವೆಗೆ 
ಬೆಂಗಳೂರಿನಲ್ಲಿ ] 


ರಾಜ್ಯ ಮಟ್ಟದ ಸೀನಿಯರ್‌ ಮತ್ತು ಜೂನಿಯರ್‌ ಅಥ್ಲೆಟಿಕ್ಸ್‌ 


ಕ್ರೀಡಾಕೂಟ | ದಿನಾ೦ಕ 03-02-2020 ರಿಂದ 09-02-2020 
| ದಿಸಾ೦ಕ 03-09-2018 ರಿ೦ದ 05-09-2018 ರವರೆಗೆ, ದಕ್ಲಿಣ ರವರೆಗೆ ಬೆಂಗಳೊರಿನಲ್ಲಿ] 
ಕನ್ನಡ ಜಿಲ್ಲೆ] 


10ನೇ ಏಷ್ಯನ್‌ ಏಜ್‌ ಗ್ರೂಪ್‌ ಈಜು ಪಂದ್ಯಾವಳಿ 
[ದಿನಾ೦ಕ 27-09-2019'ರಿ೦ದ 02-10-2019 
ಬೆಂಗಳೂರಿನಲ್ಲಿ |] 
ದಕ್ಷಿಣ ವಲಯ ಅಥ್ಲೆಟಿಕ್ಸ್‌ ಪಂದ್ಯಾವಳಿ 
[ 13-09-2019 ರಿ೦ದ 15-09-2019 

ರವರೆಗೆ ಉಡುಪಿ ಜಿಲ್ಲೆಯಲ್ಲಿ ] 

ಪ್ರೋ ಇಂಡಿಯಾ ಸೀನಿಯರ್‌ ರಾಷ್ಟ್ರೀಯ 
ಮೋೊಯ್‌ಥಾಯ್‌ ಪಂದ್ಯಾವಳಿ 

[20-11-2019 ರಿಂದ 24-11-2019 ರವದೆಗೆ 

ಮಂಗಳೂರಿನಲ್ಲಿ ] 


ಬೆಂಗಳೂರು ಓಪನ್‌ ಎಟಿಪಿ ಟೆನ್ನಿಸ್‌ ಪಂದ್ಯಾವಳಿ 
| ದಿನಾ೦ಕ 12-11-2018 ರಿ೦ದ 17-11-2018 ರವರೆಗೆ 
ಬೆಂಗಳೂರಿನಲ್ಲಿ ] 
38ಸೇ ರಾಷ್ಟ್ರೀಯ ಮಾಸ್ಟರ್ಸ್‌ ಅಥ್ಲೆಟಿಕ್ಸ್‌ ಪಂದ್ಯಾವಳಿ 
[ದಿನಾ೦ಕ 12-04-2018 ರಿ೦ದ 15-04-2018 ರವೆಗೆ 
ಮಂಗಳೂರಿನಲ್ಲಿ] 
ರಾಜ್ಯ ಮಟ್ಟದ 14 ವರ್ಷದೊಳಗಿನ ಬಾಲಕ ಮತ್ತು 
ಬಾಲಕಿಯರ ಅಥ್ಲೆಟಿಕ್ಸ್‌ ಕ್ರೀಡಾಕೂಟ[ದಿನಾ೦ಕ 03-11-2018 
ರಿಂದ 04-11-2018 ರವರೆಗೆ ತುಮಕೂರು ಜಿಲ್ಲೆ] 


ಅಖಿಲ ಭಾರತ ಅಲತರ್‌ ಯೂನಿವರ್ಸಿಟಿ ಕಬಡ್ಡಿ ಪ 
ಪಂದ್ಯಾವಳಿ 
[ 18-12-2019 ರಿಂದ 21-12-2019 ರವರೆಗೆ ಉಡುಪಿ 
ಜಿಲ್ಲೆಯಲ್ಲಿ] 
ಅಖಿಲ ಭಾರತ ಅಂತರ್‌ ಯೂವಿವರ್ಸಿಟಿ ಅಧಿಟಿಕ್ಸ್‌ -- 
ಪಂದ್ಯಾವಳಿ 
[ದಿನಾ೦ಕ 02-01 -2020 ರಿಂದ 06-01-2020 
ರವರೆಗೆ, ದಕ್ಷಿಣ ಕನ್ನಡ ಜಿಲ್ಲೆ 
15ನೇ ರಾಜ್ಯ ಮಟ್ಟಿದ ಎಂಟಿಬಿ ಸೈಕ್ಲಿಂಗ್‌ -- 
ಪಂದ್ಯಾವಳಿ 
(ದಿನಾಂಕ 14-09-2019 ರಿ೦ದ 15-09-2019 ರವರೆಗೆ 
ವಿಜಯಪುರ ಜಿಲ್ಲೆ] ಕ EE 
20ನೇ ರಾಜ್ಯ ಮಟ್ಟಿದ ಈಜು ಪಂದ್ಯಾವಳಿ -- 
| ದಿನಾಂಕ 11-12-2019 ರಿಂದ 14-12-2019 
ರವರೆಗೆ, ಮಂಡ್ಯ ಜಿಲ್ಲೆ] 
ಅಂಗವಿಕಲರ ರಾಜ್ಯ ಮಟ್ಟದ ಕ್ರೀಡಾಕೂಟಿ 
| ದಿನಾ೦ಕ 05-03-2020 ರಿಂದ 08-03-2020 ರಪದೆಗೆ 
ಮೈಸೂರು ಜಿಲ್ಲೆಯಲ್ಲಿ] 
ರಾಜ್ಯಮಟ್ಟಿದ ರಾಜ್ಯ ಸರ್ಕಾರಿ ನೌಕರರ 
ಕ್ರೀಡಾಕೂಟಿ, 
(ದಿನಾ೦ಕ:27-02-2020 ರಿಂದ 01-03-2020 ರವದೆಗೆ 
ದಾರವಾಢ ಜಿಲ್ಲೆಯಲ್ಲಿ) 


